


CPMG/ KA/ BG-GPO/13/2003-2005 § ವಿಶ್ವಮಾನವ ವರ್ಷ 











9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ನವೆಂಬರ್‌ ೧೮, ೨೦೦೪ (ಾರ್ತಿಕ ೨೭, ಶಕ ವರ್ಷ ೧೯೨೬) | ಸಂಚಿಕೆ ೪೬ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 244 ಬೆಮಪ್ರಾ 2004, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್‌ 2004 

ದಿನಾಂಕ: 16.9.2004 ಸಂಖ್ಯೆ: ಲೋಇ 479 ಸೇಸಎ 2004ರ ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆಯಲ್ಲಿ ಶ್ರೀ ಎ.ವಿ. ಶೀರಿ, 
ಸಹಾಯಕ ಕಾರ್ಯಪಾಲಕ ಇಂಜಿನೀಯರ್‌, ಹುಬ್ಬಳ್ಳಿ-ಧಾರವಾಡ ಮಹಾನಗರಪಾಲಿಕೆ ಇವರನ್ನು ಹುಬ್ಬಳ್ಳಿ-ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ವೈ.ಜಿ. ಪರಮೇಶ್ವರಪ್ಪ, ಸಹಾಯಕ ಕಾರ್ಯಪಾಲಕ ಇಂಜಿನೀಯರ್‌ ಇವರು ದಿನಾಂಕ: 30.10.2004 ರಂದು ವಯೋ 
ನಿವೃತ್ತಿ ಹೊಂದುತ್ತಿರುವವರ ಸ್ಥಳಕ್ಕೆ ನೇಮಿಸಲು ನಗರಾಭಿವೃದ್ಧಿ ಇಲಾಖೆಯ ವಶದಲ್ಲೇ ಮುಂದುವರಿಸಿರುವುದರಿಂದ, ಶ್ರೀ ಎ.ವಿ. ಶೀರಿ, ಸಹಾಯಕ 
ಕಾರ್ಯಪಾಲಕ ಇಂಜಿನೀಯರ್‌ ಇವರನ್ನು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ವೈ.ಜಿ. ಪರಮೇಶ್ವರಪ್ಪ 
ಇವರು ದಿನಾಂಕ: 30.10.2004 ರಂದು ವಯೋ ನಿವೃತ್ತಿಯಿಂದ ತೆರವಾಗುವ ಸಹಾಯಕ ಕಾರ್ಯಪಾಲಕ ಇಂಜೀನಿಯರ್‌ ಹುದ್ದೆಗೆ ಮರು ಸ್ಥಳ 
ನಿಯುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 1779 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
HIGH COURT OF KARNATAKA 
NOTIFICATION No. GOB(1)15(148)/2003, Bangalore, Dated: 20th October 2004 

Sri Gireyya, Addl. Civil Judge (Sr.Dn.), Hospet is permitted to surrender 30 days of Earned leave 
from 1.9.2004 to 30.9.2004 (bdi) for the block period of 2003-04. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 1778 Assistant Registrar. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 589 ಸೆಅಸೆ 2004, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2004 

ಶ್ರೀ ತುಷಾರ್‌ಗಿರಿನಾಥ್‌, ಐ.ಎ.ಎಸ್‌. ಜಿಲ್ಲಾಧಿಕಾರಿ, ಶಿವಮೊಗ್ಗ ಇವರಿಗೆ ದಿನಾಂಕ: 16.11.2004 ರಿಂದ 25.11.2004ರ ವರೆವಿಗೆ 
(ಉದಿಸೇ) ಒಟ್ಟು 10 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀ ತುಷಾರ್‌ಗಿರಿನಾಥ್‌, ಐ.ಎ.ಎಸ್‌, ರವರ ರಜಾ ಅವಧಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಶಿವಮೊಗ್ಗ ಇವರನ್ನು 
ಜಿಲ್ಲಾಧಿಕಾರಿ, ಶಿವಮೊಗ್ಗ, ಈ ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ತುಷಾರ್‌ಗಿರಿನಾಥ್‌, ಐ.ಎ.ಎಸ್‌, ರವರು ರಜೆಯ ಮೇಲೆ ಹೋಗಿರದಿದ್ದರೆ ಜಿಲ್ಲಾಧಿಕಾರಿ, ಶಿವಮೊಗ್ಗ ಈ ಹುದ್ದೆಯಲ್ಲೇ 
ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 


( ೫೮೯ ) 


೫೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೮, ೨೦೦೪ ಭಾಗ - ೨ 





ಮೇಲ್ಕಂಡ ರಜೆ ಅವಧಿಯಲ್ಲಿ ತುಷಾರ್‌ಗಿರಿನಾಥ್‌, ಐ.ಎ.ಎಸ್‌, ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ 
2004-05ರ ಬ್ಲಾಕ್‌ ಅವಧಿಯಲ್ಲಿ ಲಕ್ನೋಗೆ ಹೋಗಿ-ಬರಲು ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ 
ನೀಡಲಾಗಿದೆ. 
































ಕ್ರ.ಸಂ. ಹೆಸರು ಸಂಬಂಧ ವಯಸ್ಸು 
1. ಶ್ರೀ ತುಷಾರ್‌ಗಿರಿನಾಥ್‌ ಸ್ವತಃ 
2 ಶ್ರೀಮತಿ ಮಣಿಕಾಗಿರಿನಾಥ್‌ ಪತ್ತಿ 32 
ಷಿ ಕು: ಥನ್ವಿಗಿರಿನಾಥ್‌ ಮಗಳು 06 
4. ಕು: ತೂಹಿನ್‌ಗಿರಿನಾಥ್‌ ಮಗ 04 





ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 

ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ಕುಮಾರಸ್ವಾಮಿ 
ಪಿ.ಆರ್‌. 1782 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 147 ಆಸೇವ 2004 (ಭಾಗ), ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್‌ 2004 

ಈ ಕೆಳಕಂಡ ಕೆಎಎಸ್‌ ಆಯ್ಕೆ ಶ್ರೇಣಿ ಮತ್ತು ಹಿರಿಯ ಶ್ರೇಣಿ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ / ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 
































ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾವಣೆ / ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ 
1 ಟಿ.ಸಿ. ಕೃಷ್ಣಸ್ವಾಮಿ, ವರ್ಗಾವಣೆ ಆದೇಶ ಮಾರ್ಪಡಿಸಿ, ವಿಶೇಷ ಜಿಲ್ಲಾಧಿಕಾರಿ, 
ರಿಜಿಸ್ಟಾರ್‌, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಬಿ.ಎಂ.ಐ.ಸಿ.ಪಿ., ಕೆ.ಐ.ಎ.ಡಿ.ಬಿ, ಬೆಂಗಳೂರು - ಖಾಲಿ ಹುದ್ದೆಗೆ 
ಮೈಸೂರು ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವವರು ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ 
ವಶಕ್ಕೆ ನೀಡಿದೆ. 
2 ಬಿ.ಎ. ನಾಗೇಶ್‌, ರಿಜಿಸ್ಟಾರ್‌, ನಿಮ್ಮಾನ್ಸ್‌ ಬೆಂಗಳೂರು - ಖಾಲಿ ಹುದ್ದೆಗೆ ನಿಯೋಜನೆ ಮೇಲೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ನೇಮಿಸಿದೆ. 
3 ಮಿರ್ಜ ಅಕ್ಬರುಲ್ಲ, ಮುಖ್ಯ ಆಡಳಿತಾಧಿಕಾರಿ, ಶ್ರೀ ಜಯದೇವ ಹೃದ್ರೋಗ ಚಿಕಿತ್ಸಾ ಸಂಸ್ಥೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಬೆಂಗಳೂರು - ಈ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿದ್ದ ಶ್ರೀ ಸಿ. ನಾಗಯ್ಯ 
ಇವರ ವರ್ಗಾವಣೆಯನ್ನು ರದ್ದುಪಡಿಸಿದೆ. 
4 ಎಸ್‌.ಹೆಚ್‌ ಕುದ್ರಿಮೋತಿ, ಪ್ರಧಾನ ವ್ಯವಸ್ಥಾಪಕರು (ಮಾನವ ಸಂಪನ್ಮೂಲ ಮತ್ತು ಆಡಳಿತ) ಮೈಸೂರು 
ನೇಮಕಾತಿ ನಿರೀಕ್ಷಣೆಯಲ್ಲಿ ಪೇಪರ್‌ ಮಿಲ್ಸ್‌, ಭದ್ರಾವತಿ - ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 
5 ಎಸ್‌.ವಿ. ಸೋಮಣ್ಣನವರ್‌, ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ವಿಶೇಷಾಧಿಕಾರಿ, ಕನ್ನಡ ಮತ್ತು 
ಯೋಜನಾ ನಿರ್ದೇಶಕರು, ಡಿ.ಆರ್‌.ಡಿ.ಎ. ಕೋಶ, ಸಂಸ್ಕೃತಿ ಇಲಾಖೆ, ಬೆಂಗಳೂರು - ಹೊಸದಾಗಿ ಸೃಜಿಸಿದ ಹುದ್ದೆಗೆ. 
ಜಿಲ್ಲಾ ಪಂಚಾಯತ್‌, ಬಳ್ಳಾರಿ ಹುದ್ದೆಗೆ ವರ್ಗಾವಣೆ 
ಆದೇಶದಲ್ಲಿರುವವರು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1783 ಸರ್ಕಾರದ ಉಪ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ನೇವೆಗಳು-2). 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಅಪಜೀ 187 ಎಫ್‌ಡಬ್ಲ್ಯೂಎಲ್‌ 2004, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್‌ 2004 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 34 ಎಸ್‌ಎಫ್‌ಪಿ 2004, ದಿನಾಂಕ: 13.8.2004 ರಲ್ಲಿ ಕಡ್ಡಾಯ ಕಾಯುವಿಕೆಯಲ್ಲಿದ್ದ ಶ್ರೀ 
ಮನೋಜ್‌ ಕುಮಾರ್‌, ಐಎಫ್‌ಎಸ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಸೇವೆಯನ್ನು ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಗೆ 
ನೀಡಲಾಗಿತ್ತು. 
ಶ್ರೀ ಮನೋಜ್‌ ಕುಮಾರ್‌, ಐಎಫ್‌ಎಸ್‌ ರವರನ್ನು ಶ್ರೀ ಕುಮಾರ್‌ ಪುಷ್ಕರ್‌, ಐಎಫ್‌ಎಸ್‌ ರವರ ವರ್ಗಾವಣೆಯಿಂದ ತೆರವಾದ ಶ್ರೀ 
ಚಾಮರಾಜೇಂದ್ರ ಮೃಗಾಲಯ, ಮೈಸೂರು ಇಲ್ಲಿನ ನಿರ್ದೇಶಕರ ಹುದ್ದೆಗೆ ನಿಯೋಜಿಸಿ ಮರು ನೇಮಕಾತಿ ಆದೇಶ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎನ್‌. ಗಾಯತ್ರಿ 
ಪಿ.ಆರ್‌. 1780 ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಇಂಧನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಂಇ 185 ಇಇಬಿ 2004, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2004 
ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಸಂಸ್ಥಾ ನಿವೇದನಾ ಹಾಗೂ ಸಂಘ ನಿಯಮಾವಳಿ ಪತ್ರದ ಆರ್ಟಿಕಲ್‌ 74(ಎ) 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಸಿ. ಮಂಜುನಾಥ್‌ ಬಿನ್‌ ಚಿಕ್ಕಅಪ್ಪಯ್ಯಣ್ಣ ದೊಡ್ಡಹುಲ್ಲೂರು ಗ್ರಾಮ, ದಾಸರಹಳ್ಳಿ 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ನವೆಂಬರ್‌ ೧೮, ೨೦೦೪ ೫೯೧ 





ಅಂಚೆ, ಕಸಬಾ ಹೋಬಳಿ, ಹೊಸಕೋಟೆ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ 
ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ.- 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ಜಯರಾಂ 
ಪಿ.ಆರ್‌. 1781 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 122 ರಾಲೆಪ 2004, ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌ 2004 

ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಲೆಕ್ಕಪರಿಶೋಧನಾಧಿಕಾರಿಗಳಿಗೆ ವೇತನ ಶ್ರೇಣಿ ರೂ.7400-200-8800-260-10880-320- 
13120 ಹೊಂದಿರುವ ಸಹಾಯಕ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಕ್ಕೆ ನೇಮಿಸಲಾಗಿದೆ. 


























ಕ್ರ. ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಯಲ್ಲಿ ಪ್ರಸ್ತುತ ಕಾರ್ಯ ಸಹಾಯಕ ನಿಯಂತ್ರಕರಾಗಿ ಮುಂಬಡ್ತಿ ಮೇಲೆ ಸ್ಥಳ 

ಸಂ. ನಿರ್ವಹಿಸುತ್ತಿರುವ ಸ್ಥಳ ನಿಯುಕ್ತಿಗೊಳಿಸಿರುವ ಸ್ಥಳ 

1 | ಶ್ರೀ ಎಲ್‌. ಕರಿಯಪ್ಪ, ಶ್ರೀ ಕೆ.ಹೆಚ್‌. ಜಯರಾಮಯ್ಯ ಅವರ ಬಡ್ತಿಯಿಂದ ಖಾಲಿಯಿರುವ 
ಲೆಕ್ಕಪರಿಶೋಧನಾಧಿಕಾರಿ, ಜಿಲ್ಲಾಧಿಕಾರಿಗಳ ಕಛೇರಿ, ತುಮಕೂರು. | ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯತ್‌, ತುಮಕೂರು ಇಲ್ಲಿನ ಹುದ್ದೆ. 

2 | ಶ್ರೀ ಜಯಶಂಕರ್‌, ಶ್ರೀಮತಿ ಬಿ.ಜಿ. ಇಂದಿರಮ್ಮ ರವರ ಬಡ್ತಿಯಿಂದ ಖಾಲಿ ಇರುವ 
ಲೆಕ್ಕಪರಿಶೋಧನಾಧಿಕಾರಿ, ಕರ್ನಾಟಕ ದೂರ ಸಂವೇದಿ ಅನ್ವಯಿಕ ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯತ್‌, ಮಂಡ್ಯ ಇಲ್ಲಿನ ಹುದ್ದೆ. 
ಕೇಂದ್ರ, ಬೆಂಗಳೂರು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಪ್ರಭಾಕರ್‌ 

ಪಿ.ಆರ್‌. 1784 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 


PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 607 SAS 2004, Bangalore, Dated: 26th October 2004 

Sri Krishnalal Negi, IAS (KN 71), waiting for posting, is posted with immediate effect and until 
further orders as Principal Secretary to Government, Department of Disinvestment and Public Enterprises 
Reforms in the down graded post vice Sri B.K. Das, IAS, proceeded on leave. 

Sri T.M. Vijay Bhaskar, IAS (KN 83), Commissioner, Department of Archaeology, Museums and 
Heritage, Mysore is transferred with immediate effect and posted until further orders as Secretary to 
Government, Education Department (Primary & Secondary Education), Bangalore in the down graded 
post vice Sri D. Venkateshwara Rao, IAS, transferred. 

The Director, Department of Kannada and Culture, Bangalore is placed in additional charge of the 
post of Commissioner, Department of Archaeology, Museums and Heritage, Mysore, until further orders. 

Sri Yogendra Tripathy, IAS (KN 85), waiting for posting, is posted with immediate effect and until 
further orders as Director of Mines and Geology, Bangalore vice Sri M. Basappa Reddy, retiring from 
service. 

Sri Sanjiv Kumar, IAS (KN 86), Commissioner for Labour, Bangalore is transferred with immediate 
effect and posted until further orders as Commissioner for Public Instructions, Bangalore vice Sri V.R. 
Patel, IAS, transferred. 

Sri V.R. Patel, IAS (KN 87), Commissioner for Public Instructions, Bangalore is transferred 
with immediate effect and posted until further orders as Commissioner for Labour, Bangalore vice Sri 
Sanjiv Kumar, IAS, transferred. 

By Order and in the name of the Governor of Karnataka, 
B. V. KUMARASWAMY 
P.R. 1785 Under Secretary to Government, 
Department of Personnel and Administrative Reforms (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 593 ಸೆಆಸೆ 2004, ಬೆಂಗಳೂರು, ದಿನಾಂಕ: 19ನೇ ಅಕ್ಟೋಬರ್‌ 2004 

ಶ್ರೀ ಅರವಿಂದ್‌ ಜಿ. ರಿಸ್‌ಬುಡ್‌, ಐಎಎಸ್‌, ವ್ಯವಸ್ಥಾಪಕ ನಿರ್ದೇಶಕರು, ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜುಕಂಪೆನಿ ನಿಯಮಿತ, 
ಮಂಗಳೂರು ರವರಿಗೆ ದಿನಾಂಕ: 14.10.2004 ರಿಂದ ಅಥವಾ ಅವರು ಉಪಯೋಗಿಸಿಕೊಳ್ಳುವ ದಿನಾಂಕದಿಂದ 8 ದಿನಗಳ ಗಳಿಕೆ ರಜೆಯನ್ನು 
ಮಂಜೂರು ಮಾಡಲಾಗಿದೆ. 

ಮೇಲ್ಕಂಡ ರಜೆ ಅವಧಿಯಲ್ಲಿ ಶ್ರೀ ಅರವಿಂದ ಜಿ. ರಿಸಬುಡ್‌, ಐಎಎಸ್‌ ರವರಿಗೆ ಹಾಗೂ ಅವರ ಪತ್ನಿ (ಶ್ರಿಮತಿ ಲಲಿತ ರಿಸ್‌ಬುಡ್‌ 
ರವರಿಗೆ 2002-2005ರ ಬ್ಲಾಕ್‌ ಅವಧಿಯಲ್ಲಿ ಗ್ಯಾಂಗ್ಟಕ್‌ (Gangtok) ಗೆ ಹೋಗಿಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು (ಸ್ವಗ್ರಾಮಕ್ಕೆ-ಭಾರತದ 
ಯಾವುದೇ ಸ್ಥಳಕ್ಕೆ ಭೇಟಿ ನೀಡಲು) ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


೫೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೮, ೨೦೦೪ ಭಾಗ - ೨ 





ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ಕುಮಾರ ಸ್ವಾಮಿ 
ಪಿ.ಆರ್‌. 1786 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 


HIGH COURT OF KARNATAKA 
NOTIFICATION No. GOB(1)3/2004, Bangalore, Dated: 27th October 2004 

Smt. Pushpavathi V., Addl. Civil Judge (Jr.Dn.) and JMFC., Gowribidanur, is transferred and 
posted as Civil Judge (Jr.Dn.) and JMFC., Gudibande (Vacant post), in the interest of public service, to 
take effect immediately. 

By Order of the High Court, 
N. ANANDA 
P.R. 1787 Registrar General. 
HIGH COURT OF KARNATAKA 
NOTIFICATION No. GOB(1)15(154)/2003, Bangalore, Dated: 27th October 2004 

Sri D.Y. Basapur, Civil Judge (Sr.Dn.) and JMFC, Sagar is permitted to surrender 30 days of 
Earned leave from 1.11.04 to 30.11.04 (bdi) for the block period of 2003-04. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 1788 Assistant Registrar. 
HIGH COURT OF KARNATAKA 
NOTIFICATION No. GOB.I1.375/2004, Bangalore, Dated: 28th October 2004 

In exercise of the powers conferred by sub-section (2) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby continues the appointment 
of Sri Chandrasha Gilki, as Special Judicial Magistrate, Railways, Gulbarga, made in the High Court 
Notification No. GOB.ll.134/97 dated: 10.04.2000 for a further period of one year from 27.10.2004 or until 
further orders whichever is earlier. 

By Order of the High Court, 
N. ANANDA 
P.R. 1789 Registrar General. 
HIGH COURT OF KARNATAKA 
NOTIFICATION No. HCE.1007/2004, Bangalore, Dated: 15th October 2004 

Smt. Muktha Bai, Section Officer of this office is permitted to retire from service on attaining the 
age of superannuation with effect from the afternoon of 31.12.2004, and she will be relieved of her duties 
in this office on the afternoon of 31.12.2004. 

By Order of Hon'ble the Chief Justice, 
R. VENKATESH 
P.R. 1790 Registrar (Judicial). 
HIGH COURT OF KARNATAKA 
NOTIFICATION No. HCE.1008/2004, Bangalore, Dated: 15th October 2004 

Smt. C. Shanthakumari, Senior Judgement Writer of this office is permitted to retire from service 
on attaining the age of superannuation with effect from the afternoon of 31.12.2004, and she will be 
relieved of her duties in this office on the afternoon of 31.12.2004. 

By Order of Hon'ble the Chief Justice, 
R. VENKATESH 
P.R. 1791 Registrar (Judicial). 
ಆರ್ಥಿಕ ಸಚೆವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 81 ಕವಿಇ 2004, ಬೆಂಗಳೂರು, ದಿನಾಂಕ: 4ನೇ ಅಕ್ಟೋಬರ್‌ 2004 

ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32 ರಡಿಯಲ್ಲಿ ಸಹಾಯಕ 
ನಿರ್ದೇಶಕರು/ಜಿಲ್ಲಾ ವಿಮಾ ಅಧಿಕಾರಿಗಳ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧೀಕ್ಷಕರುಗಳಿಗೆ 
ತತ್‌ಕ್ಟಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ.6000-11200 ಅನ್ನು ಹೊಂದಿರುವ ಸಹಾಯಕ 
ನಿರ್ದೇಶಕರು/ಜಿಲ್ಲಾ ವಿಮಾ ಅಧಿಕಾರಿಗಳ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿಯನ್ನು ನೀಡಿ ಈ ಅಧಿಕಾರಿಗಳನ್ನು ಈಗ ಕಾರ್ಯ ನಿರ್ವಹಿಸುತ್ತಿರುವ ಹಾಗೂ 
ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಲ್ಲಿಯೇ ಮುಂದುವರೆಸಲಾಗಿದೆ. 


ಇ 


ಬಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೮, ೨೦೦೪ ೫೯೩ 



































ಕ್ರ.ಸಂ ಹೆಸರು ಸಹಾಯಕ ನಿರ್ದೇಶಕರು/ಜಿಲ್ಲಾ ವಿಮಾ ಅಧಿಕಾರಿಗಳ ಹುದ್ದೆಯಲ್ಲಿ ಮುಂದುವರೆಯುವ ಸ್ಥಳ 
ಶ್ರೀ/ಶ್ರೀಮತಿ 
ಎಸ್‌.ಎನ್‌. ರಾಮಚಂದ್ರ ಸಹಾಯಕ ನಿರ್ದೇಶಕರು/ಜಿಲ್ಲಾ ವಿಮಾ ಅಧಿಕಾರಿ, ಕೋಲಾರ 
ಕೆ. ಮೋಹನ್‌ ಬಾಬು ಸಹಾಯಕ ನಿರ್ದೇಶಕರು!ಜಿಲ್ಲಾ ವಿಮಾ ಅಧಿಕಾರಿ, ಕೊಪ್ಪಳ. 
ಪೋತರೆಡ್ಡಿ ಬಕ್ಕಪ್ಪ ಸಹಾಯಕ ನಿರ್ದೇಶಕರು/ಜಿಲ್ಲಾ ವಿಮಾ ಅಧಿಕಾರಿ, ಗದಗ್‌. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಪ್ರಭಾಕರ್‌ 
ಪಿ.ಆರ್‌. 1792 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು). 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 14 ಡಿಎಆರ್‌ 2004, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್‌ 2004 
ಪದವಿಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿಪೂರ್ವ ಕಾಲೇಜು (ಬಾಲಕಿಯರ) ಕಲ್ಲುಕಟ್ಟಡ, ಮಂಡ್ಯ ಇಲ್ಲಿ ಪ್ರಾಚಾರ್ಯರಾಗಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮೊಗಣ್ಣಗೌಡ ಇವರು ದಿನಾಂಕ: 3.9.2003 ರಿಂದ 23.11.2003ರ ವರೆಗೆ ಸ್ಥಳನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15) (ಎಫ್‌) ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಮಂಜೂರು ಮಾಡಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌ .ಆರ್‌. ಸಂಬರಗಿ 
ಪಿ.ಆರ್‌. 1793 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು 1,2). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 107 ಎಂಎಂಸಿ 2004, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌ 2004 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರುಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ವೈದ್ಯಶಾಸ್ತ್ರ 
ಪ್ರಾಧ್ಯಾಪಕ ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 









































ಕ್ರ. ಸಂ.| ಹೆಸರು ಹೊಂದಿರುವ ಹುದ್ದೆಯ ಪದನಾಮ ನೇಮಕಾತಿ ಮಾಡಿರುವ ಹುದ್ದೆ ಮತ್ತು ಕಾಲೇಜು 
ಮತ್ತು ಕಾಲೇಜು 
1 2 3 
1 | ಡಾ: ಆರ್‌.ಎನ್‌. ಪರಶಿವಮೂರ್ತಿ, ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು - 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಡಾ: ಎರ್‌.  ಚಂದ್ರಮದವರ ನಿವೃತ್ತಿಯಿಂದ ತೆರವಾದ ಸ್ಥಾನ 
ಬೆಂಗಳೂರು ವೈದ್ಯಕೀಯ ಕಾಲೇಜು 
2 |ಡಾ: ಡಿ.ಹೆಚ್‌. ವಾಸುದೇವ್‌ ನಾಯಕ್‌ ತ ಪ್ರಾಧ್ಯಾಪಕರು, ಮೈಸೂರು ವೈದ್ಯಕೀಯ ಕಾಲೇಜು - 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಡಾ: ಎಂ.ಸಿ. ಪದ್ಮನಾಭ ರವರ ನಿವೃತ್ತಿಯಿಂದ ತೆರವಾದ ಸ್ಥಾನ 
ಮೈಸೂರು ವೈದ್ಯಕೀಯ ಕಾಲೇಜು 
3 | ಡಾ: ಬಿ. ಪ್ರಭಾಕರ, ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು - 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಡಾ: ಜಯಪ್ರಕಾಶ್‌ನಾರಾಯಣ್‌ ರವರ ನಿವೃತ್ತಿಯಿಂದ ತೆರವಾದ ಸ್ಥಾನ 
ಬೆಂಗಳೂರು ವೈದ್ಯಕೀಯ ಕಾಲೇಜು 
4 |ಡಾ: ಎಸ್‌. ಗುಣಶೀಲನ್‌, ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಮೈಸೂರು ವೈದ್ಯಕೀಯ ಕಾಲೇಜು - 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಡಾ: ಕೆ.ಎಸ್‌. ವಿಜಯಸಾರಧಿರವರ ನಿಧನದಿಂದ ತೆರವಾದ ಸ್ಥಾನ 
ಮೈಸೂರು ವೈದ್ಯಕೀಯ ಕಾಲೇಜು 
5 | ಡಾ:ಕೆ. ಜೀನ್‌, ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಮೈಸೂರು ವೈದ್ಯಕೀಯ ಕಾಲೇಜು - 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಡಾ: ಆರ್‌. ಚಿಕ್ಕನಂಜಯ್ಯರವರ ವರ್ಗಾವಣೆಯಿಂದ ತೆರವಾದ ಸ್ಥಾನ 
ಮೈಸೂರು ವೈದ್ಯಕೀಯ ಕಾಲೇಜು 
6 ಡಾ: ಕೆ.ಆರ್‌. ನರಸಿಂಹಶೆಟ್ಟಿ, ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು - 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಡಾ: ಆರ್‌. ಚೆಕ್ಕನ್ನಂಜಯ್ಯ ರವರ ನಿವೃತ್ತಿಯಿಂದ ತೆರವಾದ ಸ್ಥಾನ 
ಬೆಂಗಳೂರು ವೈದ್ಯಕೀಯ ಕಾಲೇಜು 
7 | ಡಾ: ಬಿ.ಬಿ. ಜಯಶಂಕರ್‌, ಕೆ.ಸಿ.ಎಸ್‌.ಆರ್‌ನ 60ನೇ ನಿಯಮದಡಿ ಜೇಷ್ಠತೆಯಲ್ಲಿ ಅವರಿಗೆ ಕಿರಿಯರಾದ ಡಾ: ಡಿ. 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಗೋವಿಂದಪ್ಪ ರವರಿಗೆ ಬಡ್ತಿ ನೀಡಿದ ದಿನಾಂಕದಿಂದ ಜಾರಿಗೆ ಬರುವಂತೆ ವೈದ್ಯಶಾಸ್ತ್ರ 
ನಿಯೋಜನೆ ಮೇಲೆ ಕಿಮ್ಸ್‌, ಹುಬ್ಬಳ್ಳಿ. ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಪ್ರೊಫಾರ್ಮಾ ಬಡ್ತಿ ನೀಡಿ ಹುಬ್ಬಳ್ಳಿಯ 
ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವೈದ್ಯಶಾಸ್ತ್ರ ಪ್ರಾಧ್ಯಾಪಕ ಹುದ್ದೆಯಲ್ಲಿ 
ನಿಯೋಜನೆ ಮೇಲೆ ನಿವೃತ್ತರಾದ ಡಾ: ಎ.ಆರ್‌. ಪಾಟೀಲ್‌ ರವರ ಸ್ಥಾನದಲ್ಲಿ 
ನೇಮಿಸಲಾಗಿದೆ. 





೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೮, ೨೦೦೪ ಭಾಗ - ೨ 























1 2 3 

8 |ಡಾ: ಡಿ. ಗೋವಿಂದಪ್ಪ, ವೈದ್ಯಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು - 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ತಾ. 1.11.2004 ರಿಂದ ಜಾರಿಗೆ ಬರುವಂತೆ. ಡಾ: ಆರ್‌.ಎನ್‌. ಪರಶಿವಮೂರ್ತಿರವರ 
ಬೆಂಗಳೂರು ವೈದ್ಯಕೀಯ ಕಾಲೇಜು ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ. 





2. ಮೇಲ್ಕಂಡ ಬಡ್ತಿಯು ಈಗ ಹಾಲಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಬಾಕಿ ಇರುವ ಅರ್ಜಿಗಳಲ್ಲಿ ನೀಡುವ ತೀರ್ಪಿನ 
ಫಲಿತಾಂಶಕ್ಕೆ ಒಳಪಟ್ಟಿರುತ್ತದೆ; ಹಾಗೂ ತೀರ್ಪಿನಾನುಸಾರ ಪರಮಾರ್ಶಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1794 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 148 ಸೇಇಮು 2003, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌ 2004 
ಅಧಿಸೂಚನೆ ಸಂಖ್ಯೆ: ಲೋಇ 75 ಸೇರನಿ 2002, ದಿನಾಂಕ: 17.01.2003 ರನ್ವಯ ದಿನಾಂಕ: 31.12.2003 ರಂದು 58 ವರ್ಷಗಳ 
ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಶ್ರೀ ಸಿ.ವಿ. ನೀಲಾಂಜನಮಠ, ಮುಖ್ಯ ಇಂಜಿನಿಯರ್‌ ಇವರಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 15 
ಎಸ್‌ಆರ್‌ಎಸ್‌ 97, ದಿನಾಂಕ: 20.09.1997 ರನ್ವಯ ನಿವೃತ್ತಿ ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 240 ದಿನಗಳ ಗರಿಷ್ಟ 
ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮ 118-ಎ (1) ರಡಿ ಹಾಗೂ ಉಪನಿಯಮ (2ರ ವ್ಯಾಪ್ತಿಗೊಳಪಟ್ಟು ನಗದೀಕರಣಗೊಳಿಸಲು 
ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1795 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 163 ಐಎಂಎಂ 2004, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌ 2004 
ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಸಹಾಯಕ ಔಷಧ ನಿಯಂತ್ರಕರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಜಾಗಕ್ಕೆ ವರ್ಗಾಯಿಸಿ ನೇಮಿಸಲಾಗಿದೆ. 




















ಕ್ರಮ ಸಹಾಯಕ ಔಷಧ ನಿಯಂತ್ರಕರ ಹೆಸರು ಮತ್ತು ವರ್ಗಾವಣೆ ಮಾಡಲಾದ ಸ್ಥಳ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
1 ಶ್ರೀ ಹೆಚ್‌. ಶ್ರೀನಿವಾಸ್‌, ಸಹಾಯಕ ಔಷಧ ನಿಯಂತ್ರಕರು, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಕೋಲಾರ ವೃತ್ತ, 
ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಂಗಳೂರು ವೃತ್ತ-2, ಕೋಲಾರ ಇಲ್ಲಿ ಶ್ರೀ ಎನ್‌. ತಾರಾನಾಥ್‌ ಇವರ 
ಬೆಂಗಳೂರು. ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ. 
2 ಶ್ರೀ ಎನ್‌. ತಾರಾನಾಥ್‌, ಸಹಾಯಕ ಔಷಧ ನಿಯಂತ್ರಕರು, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಂಗಳೂರು ವೃತ್ತ-2, 
ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಕೋಲಾರ ವೃತ್ತ, ಬೆಂಗಳೂರು ಇಲ್ಲಿ ಹೆಚ್‌. ಶ್ರೀನಿವಾಸ್‌ ಇವರ 
ಕೋಲಾರ. ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ. 








ಮೇಲ್ಕಂಡ ಅಧಿಕಾರಿಗಳು ವರ್ಗಾವಣೆ ಭತ್ಯೆ ಮತ್ತಿತರ ಭತ್ಯೆಗಳು ಹಾಗೂ ಸೇರುವಿಕೆ ಕಾಲಕ್ಕೆ ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಅನಿಲ್‌ ಕುಮಾರ್‌ 
ಪಿ.ಆರ್‌. 1796 ಸರ್ಕಾರದ ಉಪ ಕಾರ್ಯದರ್ಶಿ-2, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 342 ಅಸೇಇ 2004, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್‌ 2004 
ಶ್ರೀ ಎಂ.ಕೆ. ಬಲದೇವಕೃಷ್ಣ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಹಾಲಿ ಸರ್ಕಾರದ ಅಪರ ಕಾರ್ಯದರ್ಶಿ, ಆಹಾರ, ನಾಗರೀಕ 
ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರಿಗೆ 2003-04ನೇ ಬ್ಲಾಕ್‌ ಅವಧಿಗೆ ದಿನಾಂಕ: 1.10.2004 ರಿಂದ 30.10.2004 ರವರೆಗೆ 
30 ದಿನಗಳ ಗಳಿಕೆ ರಜೆ ನಗದೀಕರಿಸಲು ಕರ್ನಾಟಕ ನಾಗರೀಕ ಸೇವಾ ನಿಯಮ 118 ಹಾಗೂ ಅನುಬಂಧ-ಸಿ ನಲ್ಲಿ ಅಡಕವಾಗಿರುವ ನಿಬಂಧನೆಗಳ 
ರೀತ್ಯ ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1797 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಯೋಜನೆ ಮತ್ತು ಸಾಂಖ್ಕಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಪಿಡಿ 59 ಎಸ್‌ಎಸ್‌ಎಂ 2004, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್‌ 2004 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಪ್ರಸ್ತುತ ಕರ್ನಾಟಕ ಸರ್ಕಾರದ ಸಚಿವಾಲಯ, ಯೋಜನಾ ಇಲಾಖೆ, ಇಲ್ಲಿ 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಬಿ. ಪ್ರಸನ್ನಯ್ಯ, ಜಂಟಿ ನಿರ್ದೇಶಕರು, ಇವರನ್ನು ಜಿಲ್ಲಾ ಪಂಚಾಯತ್‌, ಮಡಿಕೇರಿ, ಇಲ್ಲಿ ಖಾಲಿ ಇರುವ ಮುಖ್ಯ 
ಯೋಜನಾಧಿಕಾರಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಪುಷ್ಪ ರಾಣಿ 
ಪಿ.ಆರ್‌. 1798 ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ನವೆಂಬರ್‌ ೧೮, ೨೦೦೪ ೫೯೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 323 ಸಅಸೇ 2004, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌ 2004 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿದ ಹುದ್ದೆಗಳಿಗೆ ಸಾರ್ವಜನಿಕ ಹಿತದ್ದಷ್ಟಿಯಿಂದ ವರ್ಗಾಯಿಸಿದೆ/ಸ್ಥಳನಿಯುಕ್ತಿಗೊಳಿಸಿದೆ. 












































ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 
1 ಎಂ.ಎಂ. ಲಕ್ಷ್ಮೇಶ್ವರ್‌, ಅಧೀನ ಕಾರ್ಯದರ್ಶಿ, (ಕಾನೂನು ಕೋಶ), ಅರಣ್ಯ ಪರಿಸರ ಮತ್ತು 
ನೇಮಕಾತಿ ನಿರೀಕ್ಷಣೆಯಲ್ಲಿ / ರಜೆಯಲ್ಲಿ ಜೀವಿಶಾಸ್ತ್ರ ಇಲಾಖೆ - ಖಾಲಿ ಹುದ್ದೆಗೆ 
2 | ಸಿ. ಚಿನ್ನಮ್ಮ ಅಧೀನ ಕಾರ್ಯದರ್ಶಿ, (ಕಾನೂನು ಕೋಶ), ಸಹಕಾರ ಇಲಾಖೆ - 
ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. ಖಾಲಿ ಹುದ್ದೆಗೆ 
3 ಬಿ.ವಿ. ಕುಮಾರಸ್ವಾಮಿ, ಅಧೀನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ ಇಲಾಖೆ - 
ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-1) ಖಾಲಿ ಹುದ್ದೆಗೆ 
4 ಎಂ.ಎಸ್‌. ದೇಸಾಯಿ, ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ - ಶ್ರೀ ಕೆ. ಸುಧಾಕರಶೆಟ್ಟಿ, 
ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
5 ಸಿ. ಬಸವರಾಜು, ಅಧೀನ ಕಾರ್ಯದರ್ಶಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ- 
ಅಧೀನ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ ಶ್ರೀ ಜಿ.ಕೆ. ಗುರಾಣಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
(ಸೇವೆಗಳು-ಎ) 
6 ಎನ್‌.ಆರ್‌. ಜಗನ್ನಾತ, ಅಧೀನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಆಡಳಿತ). ಶ್ರೀ ಗಾಯಕ್‌ವಾಡ್‌ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
7 | ಕೆ. ಸುಧಾಕರ ಶೆಟ್ಟಿ, ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-1) - 
ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ. ಶ್ರೀ ಬಿ.ವಿ. ಕುಮಾರಸ್ವಾಮಿ, ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ. 
8 ಶ್ರೀ ಜಿ.ಕೆ. ಗುರಾಣಿ, ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ - 
ಅಧೀನ ಕಾರ್ಯದರ್ಶಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ. | ಶ್ರೀ ಎಂ.ಎಸ್‌. ದೇಸಾಯಿ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ. 
ನ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1799 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ನಅಇ 130 ನಯೋಸೇ 2004, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌ 2004 

ಶ್ರೀ ಹೆಚ್‌.ಆರ್‌. ವಿಶ್ವನಾಥ್‌, ಕಿರಿಯ ನಗರ ಯೋಜಕ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರನ್ನು ಅಧಿಸೂಚನೆ ಸಂಖ್ಯೆ: 
ನಅಇ 130 ನಯೋಸೇ 2004, ದಿನಾಂಕ: 23.08.2004 ರಲ್ಲಿ ಬೆಂಗಳೂರು ಅಂತರ ರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರ, 
ಬೆಂಗಳೂರು ಇಲ್ಲಿಗೆ ಮಾಡಲಾಗಿದ್ದ ವರ್ಗಾವಣೆಯನ್ನು ಮಾರ್ಪಡಿಸಿ, ಸದರಿಯವರನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿಯೇ ದಿನಾಂಕ: 
31.03.2005 ರವರೆಗೆ ಮುಂದುವರೆಸಲಾಗಿದೆ.- 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 1800 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 27 ಸೆಪೋಸೆ 2004 (ಭಾಗ), ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌ 2004 

ಶ್ರೀ ಬಿ. ಶ್ರೀಕಂಠಪ್ಪ, ಐ.ಪಿ.ಎಸ್‌, ಕಮಾಂಡೆಂಟ್‌, 1ನೆ ಬೆಟಾಲಿಯನ್‌, ಕೆಎಸ್‌ಆರ್‌ಪಿ, ಬೆಂಗಳೂರು ರವರಿಗೆ ವೈದ್ಯಕೀಯ ಕಾರಣದ 
ಮೇಲೆ ದಿನಾಂಕ: 17.07.2004 ರಿಂದ 06.09.2004 (061ರ ವರೆವಿಗೆ 52 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ಮತ್ತು 
ದಿನಾಂಕ: 07.09.2004 ರಿಂದ 14.09.2004ರ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 78ರ ಅಡಿಯಲ್ಲಿ ಸೇರುವಿಕೆ ಕಾಲವೆಂದು 
ಪರಿಗಣಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ಕುಮಾರಸ್ವಾಮಿ 
ಪಿ.ಆರ್‌. 1801 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
HIGH COURT OF KARNATAKA 
NOTIFICATION No. GOB(1)15(145)/2003, Bangalore, Dated: 28th September 2004 

Sri B.P. Honakhande, Addl. Civil Judge (Sr.Dn.), Srirangapatna is permitted to surrender 30 days 

of Earned Leave from 1.9.2004 to 30.9.2004 (bdi) for the block period of 2003-04. 


೫೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೮, ೨೦೦೪ ಭಾಗ - ೨ 





He shall be paid pay and allowances admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 1802 Assistant Registrar. 
HIGH COURT OF KARNATAKA 
NOTIFICATION No. GOB(1)14(166)/2003, Bangalore, Dated: 28th September 2004 

Sri B.A. Patil, 7೦೮ Addl. City Civil and Sessions Judge, Bangalore is permitted to surrender 30 
days of Earned Leave from 1.9.2004 to 30.9.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 1803 Assistant Registrar. 
HIGH COURT OF KARNATAKA 
NOTIFICATION No. GOB(1)16(154)/2003, Bangalore, Dated: 28th September 2004 

Sri S.N. Naganur, Civil Judge (Jr.Dn.) and JMFC, Badami is permitted to surrender 30 days of 
Earned Leave from 1.9.2004 to 30.9.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 1804 Assistant Registrar. 
HIGH COURT OF KARNATAKA 
NOTIFICATION No. GOB(1)16(157)/2003, Bangalore, Dated: 28th September 2004 

Sri R. Ravi, Civil Judge (Jr.Dn.) and JMFC, Hungund is permitted to surrender 30 days of Earned 
Leave from 1.9.2004 to 30.9.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 1805 Assistant Registrar. 
HIGH COURT OF KARNATAKA 
NOTIFICATION No. GOB(1)2/2004, Bangalore, Dated: 29th September 2004 

The following transfer and postings of officers of Judicial Department in the cadre of Civil Judges 

(Sr.Dn.) are ordered in the interest of public service, to take effect immediately:- 

















Sl.No. | Name of the Officer Present Charge Charge to which posted 
Sriyuths/Smts. 

1 Kalaskar Civil Judge (Sr.Dn.), OOD, 0/11 Addl. Chief Metropolitan Magistrate- 
Kishandutt Leave Reserve, High Court cum-XX Addl. Judge, Court of Small 

of Karnataka, Bangalore. Causes, BANGALORE CITY. (Vice Sri 
A.G. Hiremath - transferred) 

2 Ashok 0೧/11 Addl. Chief Metropolitan | Civil Judge (Sr.Dn.), OOD, Leave 
Gurushanthayya Magistrate-cum-XX Addl. Reserve, High Court of Karnataka, 
Hiremath Judge, Court of Small BANGALORE. (Vice Sri Kalaskar 

Causes, BANGALORE CITY. | Kishandutt-transferred) 

















By Order of the High Court, 
N. ANANDA 
P.R. 1806 Registrar General. 


